ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಎಂ೦.ಎಸ್‌.ಐ.ಎಲ್‌ ಮಳಿಗೆಗಳ ಬಗ್ಗೆ 


ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) :- 
1244 (1520) ಮಾನ್ಯ ಅಬಕಾರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕಳೆದ 3 ವರ್ಷಗಳಿಂದ ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಎಂ.ಎಸ್‌.ಐ.ಎಲ್‌. 
ವತಿಯಿಂದ ತೆರೆಯಲಾದ ಮಳಿಗೆಗಳೆಷ್ಟು ; (ಪೂರ್ಣ ಮಾಹಿತಿ ನೀಡುವುದು) 


(ಆ) ಜಮಖಂಡಿ ಹಾಗೂ ಬಬಲೇಶ್ವರ ತಾಲ್ಲೂಕಿನಲ್ಲಿ ಎಂ.ಎಸ್‌.ಐ.ಎಲ್‌. ವತಿಯಿಂದ ಎಷ್ಟು 
ಮಳಿಗೆಗಳನ್ನು ತೆರೆಯಲಾಗಿದೆ; (ಪೂರ್ಣ ವಿವರ ನೀಡುವುದು) 


(ಇ) ಸದರಿ ತಾಲ್ಲೂಕುಗಳಲ್ಲಿ ಖಾಲಿ ಇರುವ ಎಂ.ಎಸ್‌.ಐ.ಎಲ್‌. ಮಳಿಗೆಗಳೆಷ್ಟು ; (ಪೂರ್ಣ ವಿವರ 
ನೀಡುವುದು) 


(ಈ) ಸದರಿ ತಾಲ್ಲೂಕುಗಳಲ್ಲಿ ಎಷ್ಟು ಎ೦.ಎಸ್‌.ಐ.ಎಲ್‌ ಮಳಿಗೆಗಳನ್ನು ತೆರೆಯಲು ಉದ್ದೇಶಿಸಿದೆ ; ಮತ್ತು 
ಯಾವ ಯಾವ ಊರುಗಳಲ್ಲಿ ತೆರೆಯಲು ಉದ್ದೇಶಿಸಿದೆ? (ಸಂಪೂರ್ಣ ವಿವರ ನೀಡುವುದು) 


